ವಿವಿಧ ಸರ್ಕಾರ/ಇಲಾಖೆಗಳು 
ನಡೆಸುತ್ತಿರುವ ಶಾಲೆಗಳ ಪ್ರಮಾಣ 


44135 11 26 89 12 


ಶಿಕ್ಷಣ ಇಲಾಖೆ ಆದಿವಾಸಿ/ಸಮಾಜ ಸ್ಥಳೀಯ ಕೇಂದ್ರ ಇತರೆ 
ಶಾಲೆಗಳು ಕಲ್ಯಾಣ ಇಲಾಖೆ ಸಂಸೆ ಸರ್ಕಾರದ ಇಲಾಖೆ 
ಶಾಲೆಗಳು ಜ್ಥಾಆಗಳು ಶಾಲೆಗಳು ಶಾಲೆಗಳು 


ಸಾರ್ವಜನಿಕ ವಲಯದಲ್ಲಿರುವ ಒಟ್ಟು ಶಾಲೆಗಳಲ್ಲಿ ಶಿಕ್ಷಣ ಇಲಾಖೆಯ 
ಆಡಳಿತಕ್ಕೊಳಪಟ್ಟಿರುವ ಶಾಲೆಗಳದ್ದೇ ಸಿಂಹಪಾಲು. ಕೇಂದ್ರ ಸರ್ಕಾರದ ಆಡಳಿತದ 89 
ಶಾಲೆಗಳನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರದ ಇನ್ನಿತರ ಇಲಾಖೆಗಳು ನಡೆಸುತ್ತಿರುವ 
ಶಾಲೆಗಳ ಪ್ರಮಾಣ ಕ್ಷೀಣಿಸಿದ್ದರೂ. ಆ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚಿಸುವತ್ತ ಹೆಚ್ಚಿನ 
ಗಮನ ಹರಿಸಬೇಕಿದೆ. ಇದರಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು ವೃತ್ತಿಪರ ಬೆಳವಣಿಗೆ, 
ಶಾಲೆಗಳ ಮೂಲಭೂತ ಸೌಕರ್ಯ, ಶಿಕ್ಷಕರಿಗೆ ಶೈಕ್ಷಣಿಕ ಬೆಂಬಲ ಮತ್ತು ಪ್ರೋತ್ಸಾಹಕ 
ಯೋಜನೆಗಳನ್ನು ದೊರಕಿಸುವುದು ಹಾಗೂ ವಿದ್ಯಾರ್ಥಿ ನಿಲಯವನ್ನು ಒಳಗೊಂಡು 
ಶಾಲಾ ವಾತಾವರಣಕ್ಕೆ ತುಂಬುವುದು - ಈ ಅಂಶಗಳು ಸೇರಿವೆ. 


ವಿವಿಧ ವಿಭಾಗ /ಜಲ್ಲೆಣಆ ಶಾಲೆಗಚ ಪಮಾಣ 


3500 
300 2967 2871 
2500 2060 
2000 1827 2967 16093 
1500 1326 
1000 893 

500 ] 

0 
PN PN PN PN 
ಕಲಬುರಗಿ ಬಾಗಲಕೋಟೆ ಬೆಂಗಳೂರು ದಕ್ಷಿ [55 ಮಂಡ್ಯ 


ಒಟ್ಟು ಶಾಲೆಗಳು ಔ ಸರ್ಕಾರಿ ಶಾಲೆಗಳು 


ಕರ: Elementary Education in India - District Report Cards : 2016-17, Vol. 1. Published by 
The National Institute of Educational Planning and Administration, New Delhi 


ಕೋಷ್ಟಕ 1 
ವಿಭಾಗ ಜೆಲ್ಲೆ ಸರ್ಕಾರಿ ಬ್ಲಾಕ್‌ವಾರು ಬ್ಲಾಕ್‌ವಾರು 
ಶಾಲೆ ಸರಾಸರಿ ಸರ್ಕಾರಿ ಎಲ್ಲ 
(ಶೇ.) ಶಾಲೆಗಳ ಪ್ರಮಾಣ | ಶಾಲೆಗಳ 
ನಮಾ 
ಕಲಬುರಗಿ ಕಲಬುರಗಿ 61.6 228 310 
ಬೆಳಗಾವಿ ಬಾಗಲಕೋಟೆ 10.0 221 316 
ಬೆಂಗಳೂರು | ಬೆಂಗಳೂರು ದಕ್ಷಿಣ | 810 118 514 
ಮೈಸೂರು ಮಂಡ್ಯ 82.0 212 251 


ಶೈಕ್ಷಣಿಕ ಆಡಳಿತದ ದೃಷ್ಟಿಯಿಂದ ಶಿಕ್ಷಣ ಇಲಾಖೆಯನ್ನು ನಾಲ್ಕು ವಿಭಾಗಗಳನ್ನಾಗಿ 
ವಿಂಗಡಿಸಲಾಗಿದೆ. ಕಲಬುರಗಿ, ಬೆಳಗಾವಿ, ಮೈಸೂರು ಹಾಗೂ ಬೆಂಗಳೂರು 
ವಿಭಾಗಗಳಿಂದ ಒಂದೊಂದು ಜಿಲ್ಲೆಯನ್ನು ಪಾಠಿನಿಧಿಕವಾಗಿ ಆಯ್ಕೆ ಮಾಡಿಕೊಂಡು, 
ಆಯಾ ಜಿಲ್ಲೆಗಳಲ್ಲಿನ ಒಟ್ಟು ಶಾಲೆ/ಸರ್ಕಾರಿ ಶಾಲೆಗಳ ಪ್ರಮಾಣ; ಬ್ಲಾಕ್‌ವಾರು ವಿಂಗಡಿಸಿ 
ಅವುಗಳ ಪ್ರಮಾಣವನ್ನು ನೋಡಿದಾಗ, ತಲಸ್ತರದ ಮೇಲುಸ್ತುವಾರಿ ಜವಾಬ್ದಾರಿಯ 
ಸಂಕೀರ್ಣತೆಯು ಅರಿವಿಗೆ ಬರುತ್ತದೆ. 


35 31 


30 29 28 
25 23 
20 
15 
10 
[ A T A T A T A 
ಕಲಬುರಗಿ ಬಾಗಲಕೋಟೆ ಬೆಂಗಳೂರು ದಕ್ಷಿಣ ಮಂಡ್ಯ 


ವಿವಿಧ ವಿಭಾಗ / ಜಲ್ಲೆಗಚ ಏಹೋಪಾಧ್ಯಾಯ ಶಾಲೆಗಳು 


350 ಒಟ್ಟು ಶಾಲೆಗಳು ಔ ಪ್ರಾಥಮಿಕ ಶಾಲೆಗಳು 
300 29 E. 
250 
200 ಜರ 
150 
100 97 83 

50 i W 

0—— 

$e eno erie ದಕ್ಷಿಣ ಮಂಡ್ಯ 


ಕರ: Elementary Education in India - District Report Cards : 2016-17, Vol. 1. Published by 
the National Institute of Educational Planning and Administration, New Delhi 


ಪ್ರತಿ ವಿಭಾಗದ ಒಂದು ಪ್ರಮುಖ ಜಿಲ್ಲೆಯಲ್ಲಿ ವಿದ್ಯಾರ್ಥಿ-ಶಿಕ್ಷಕ ಅನುಪಾತವನ್ನು ಮೇಲ್ನೋಟಕ್ಕೆ 
ನೋಡಿದಾಗ, ಕಲಬುರಗಿ ಮತ್ತು ಬೆಂಗಳೂರು ದಕ್ಷಿಣ - ಈ ಎರಡು ಜಿಲ್ಲೆಗಳಲ್ಲಿ ಅನುಪಾತವು 
30ಕ್ಕಿಂತ ಕಡಿಮೆಯಾಗಿದ್ದು, ಮಂಡ್ಯದಲ್ಲಿ 25ಕ್ಕಿಂತಲೂ ಕಡಿಮೆಯಿರುವುದು ಕಂಡುಬರುತ್ತದೆ. 
ಆದರೆ ಜಿಲ್ಲೆಗಳಲ್ಲಿರುವ ಏಕೋಪಾಧ್ಯಾಯ ಶಾಲೆಗಳನ್ನು ಜೊತೆಗಿಟ್ಟು ನೋಡಿದಾಗ ಬೇರೊಂದು 
ಸತ್ಯ ಕಣ್ಣಿಗೆ ಕಾಣುತ್ತದೆ. 


ಅತ್ಯಂತ ಆರೋಗ್ಯಕರ ವಿದ್ಯಾರ್ಥಿ:ಶಿಕ್ಷಕ ಅನುಪಾತವನ್ನು ಹೊಂದಿರುವಂತೆ ಕಾಣುವ ಮಂಡ್ಯ 
ಜಿಲ್ಲೆಯಲ್ಲಿ ಹೆಚ್ಚಿನ ಏಕೋಪಾಧ್ಯಾಯ ಶಾಲೆಗಳಿದ್ದು, ಅವುಗಳಲ್ಲಿ ಶೇ. 82ರಷ್ಟು ಪ್ರಾಥಮಿಕ 
ಶಾಲೆಗಳಾಗಿರುವುದು, ಆ ಶಾಲೆಗಳ ಶಿಕ್ಷಕರು ಒಂದರಿಂದ ಐದನೇ ತರಗತಿವರೆಗೆ ನಿರ್ವಹಿಸಬೇಕಾದ 
ಶೈಕ್ಷಣಿಕ ಜವಾಬ್ದಾರಿಯ ಜೊತೆಗೆ ಆಡಳಿತಾತ್ಮಕ ಹೊರೆಯನ್ನು ಜೊತೆಗಿಟ್ಟು ನೋಡಿದಾಗ, 
ವಿದ್ಯಾರ್ಥಿ:ಶಿಕ್ಷಕ ಅನುಪಾತವನ್ನು ಕುರಿತಾದ ನೀತಿಯಲ್ಲಿ ಬದಲಾವಣೆ ತರಬೇಕಾದುದರ ಕಡೆಗೆ 
ನೀತಿ ನಿರೂಪಕರ ಗಮನಸೆಳೆಯುತ್ತದೆ. ಉಳಿದ ಜಿಲ್ಲೆಗಳಲ್ಲೂ ಏಕೋಪಾಧ್ಯಾಯ ಶಾಲೆಗಳ 
ಪ್ರಮಾಣ ಸಾಪೇಕ್ಷವಾಗಿ ಕಡಿಮೆಯಿದ್ದರೂ, ಇಂತಹ ಬದಲಾವಣೆಯನ್ನು ಬೇಡುತ್ತದೆ. 


ಪ್ರಾಥಮಿಕ ಹಂತದಿಂದ ಹಿಲಿಯ ಪ್ರಾಥಮಿಕ ಹಂತಕ್ತೆ 
ಶಿಕ್ಷಣವನ್ನು ಮುಂದುವರಿಸುವವರ ಸಂಖ್ಯೆ (%) 


ಶೇಕಡ 
ಜಿ 


) 6 ಖ್‌ pe ಈ ಖೆ () 
ಕಾ ಜಿ 3 ಹಂ 2) ಹ 
ಜಳ 


ಕರ: Elementary Education in India - District Report Cards : 2016-17, Vol. 1. Published by 
the National Institute of Educational Planning and Administration, New Delhi 


ಪ್ರಾಥಮಿಕ ಹಂತದಿಂದ ಹಿರಿಯ ಪ್ರಾಥಮಿಕ ಹಂತಕ್ಕೆ (ಬದನೇ ತರಗತಿಯಿಂದ 
ಆರನೇ ತರಗತಿಗೆ) ಶಿಕ್ಷಣ ಮುಂದುವರೆಸಿರುವ ವಿದ್ಯಾರ್ಥಿಗಳ ಪ್ರಮಾಣವನ್ನು 
ಗಮನಿಸಿದರೆ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗಣನೀಯ 
ಸುಧಾರಣೆಯಾಗಬೇಕಿದೆ. ಬೀದರ್‌, ರಾಯಚೂರು ಜಿಲ್ಲೆಗಳೂ ಹೆಚ್ಚಿನ 
ಪ್ರಮಾಣವನ್ನು ಸಾಧಿಸಬೇಕಿದೆ. 


ಕೋಷ್ಟಕ 2 
ಶಾಲೆ ತೊರೆದವರ | ಪೌಢಶಾಲೆ ಹಂತದಲ್ಲಿ 
ತರಗತಿ (ಶೇ) ಪಮಾಣ ಅನೇಕ ಕಾರಣಗಳಿಂದ ಶಿಕ್ಷಣ 
_—— ಮುಂದುವರೆಸಲಾರದೆ ಶಾಲೆ ತೊರೆದ 

8 734 ವಿದ್ಯಾರ್ಥಿಗಳ ಪ್ರಮಾಣದತ್ತ ಕಣ್ಣು 

9 6.11 ಹಾಯಿಸಿದಾಗ, ಪರಿಸ್ಥಿತಿಯ ಗಂಭೀರತೆ 
ಅರಿವಾಗುತ್ತದೆ. ಅದರಲ್ಲೂ ಒಂಬತ್ತನೇ 

10 IA ತರಗತಿಯಿಂದ ಹತ್ತನೇ ತರಗತಿಗೆ ಬರುವ 

1 196 ವಿದ್ಯಾರ್ಥಿಗಳ ಪ್ರಮಾಣ ಅರ್ಧದಷ್ಟು 
ಕಡಿಮೆಯಾಗುತ್ತದೆ. 


ಎಲ್ಲ ಶಾಲೆಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯ ತಕ್ಕಮಟ್ಟಿಗೆ ಇದೆಯೆಂಬ ಚಿತ್ರಣವಿದ್ದರೂ, 
ಯೋಗ್ಯವಾದ ನೀರು ನಿರಂತರವಾಗಿ ಲಭ್ಯವಿದೆಯೇ ಎಂಬ ಪಶ್ನೆಯೇಳುತ್ತದೆ. ಅದರಲ್ಲೂ 
ಬಾಗಲಕೋಟೆ, ಬೀದರ್‌, ಬಳ್ಳಾರಿ ಮತ್ತು ರಾಯಚೂರಿನ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಈ 
ವ್ಯವಸ್ಥೆ ಸುಧಾರಿಸಬೇಕಿದೆ. 


120 
100 
» 80 
® 60 
® 
20 
0 
ನ ಫಿ 
ಈ ಫ್‌ Fs ಹ 
ಫ್‌ 4 4 


ಎಲ್ಲ ಶಾಲೆಗಳು ಔ ಹಿರಿಯ ಪ್ರಾಥಮಿಕ ಶಾಲೆಗಳು 


ಕರ: Elementary Education in India - District Report Cards : 2016-17, Vol. 1. Published by 
the National Institute of Educational Planning and Administration, New Delhi 


ವಿದ್ಯಾರ್ಥಿನಿಯರ ಶೌಚಾಲಯ 


120 
100 
80 


ಶೇಕಡ 
[2 


() 6 ಮ ಪ ಭಿ ಏ () 
ಛಾ ಜೆ ಫೌ 4% p>) PS 
pe ಕ್‌ ಭೆ ಬೌ Fa ಕೌ ಥೆ 


ಎಲ್ಲ ಶಾಲೆಗಳು ಔ ಹಿರಿಯ ಪ್ರಾಥಮಿಕ ಶಾಲೆಗಳು 


ಆಕರ: Elementary Education in India - District Report Cards : 2016-17, Vol. 1. Published by 
the National Institute of Educational Planning and Administration, New Delhi 


ಹೇಬ್ದು ಮಕ್ಕಳು ಶಿಕ್ಷಣವನ್ನು ಮುಂದುವರೆಸಬೇಕಾದ ಮಹತ್ನವನ್ನು ಮನಗಂಡು ಹಿರಿಯ 
ಪ್ರಾಥಮಿಕ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಶೌಚಾಲಯ ಒದಗಿಸಬೇಕಾದುದು 
ತುಂಬಾ ಅಗತ್ಯ. ಎಲ್ಲ ಜಿಲ್ಲೆಗಳಲ್ಲೂ ಅದರ ಲಭ್ಯತೆ ಮತ್ತು ನಿರ್ವಹಣೆಗೆ ಕ್ರಮ ವಹಿಸಬೇಕಾದುದು 
ಅಗತ್ಯವಾದರೂ, ಬಾಗಲಕೋಟೆ, ಬೀದರ್‌, ಬಳ್ಳಾರಿ, ರಾಯಚೂರು ಮತ್ತು ವಿಜಯಪುರ 
ಜಿಲ್ಲೆಗಳು ವಿಶೇಷ ಆಸ್ಥೆ ವಹಿಸಬೇಕಾಗಿವೆ. 


ಶೇಕಡ 


ಶಾಲೆಗತಲ್ತ್ಪ ಭೌತಿಕ ಸೌಲಭ್ಯ 
ಪಿ 


90 
43 ಜೆ ಫೌ 4 


80 

70 

60 

50 

40 

30 

20 

10 

0 ry ಗ 
€ ಬ್ರಿ PY ಮೊ 
ಭೌ ಪೆ ಹ್‌ ಡ್‌ 
5) $ Pp) [5 Pe) ಫೌ 

4 ಹೌ ಳೆ 


ಆಟದ ಮೈದಾನ ಔ ನಾಂಪೌಂಡ್‌ ಗೋಡೆ 


ಕರ: Elementary Education in India - District Report Cards : 2016-17, Vol. 1. Published by 
the National Institute of Educational Planning and Administration, New Delhi 


ಮಕ್ಕಳ ಸುರಕ್ಷತೆ ಮತ್ತು ಸಮಗ್ರ ಬೆಳವಣಿಗೆಯ ದೃಷ್ಟಿಯಿಂದ ಶಾಲೆಗೊಂದು ಆಟದ ಮೈದಾನ, 
ಕಾಂಪೌಂಡ್‌ ಗೋಡೆಯಿರುವುದು ಕನಿಷ್ಠ ಅಗತ್ಯವಾಗಿದೆ. ಆಟದ ಮೈದಾನಕ್ಕೆ ಸಂಬಂಧಿಸಿದಂತೆ 
ಬಳ್ಳಾರಿ, ರಾಯಚೂರು, ಯಾದಗಿರಿ ಜಿಲ್ಲೆಗಳು ಹೆಚ್ಚಿನ ಪ್ರಗತಿ ಸಾಧಿಸಬೇಕಾಗಿವೆ. ಕಾಂಪೌಂಡ್‌ 
ಗೋಡೆ ಕಟ್ಟಿಸುವ ವಿಚಾರದಲ್ಲಿ ಯಾದಗಿರಿ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳು 
ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಾದ ಜಿಲ್ಲೆಗಳಾಗಿವೆ. 


2೦೦1ರ ನಂತರ ಪ್ರಾರಂಭವಾದ ಶಾಲೆಗಚು 


20 
15 
10 
5 
0 
> 2 FF EP 


ಶೇಕಡ 
[87 


fo) 
No KP) Fo ಎಡ 4 K ಈ ಗು 
ಖಿ ಜ್ರ” ಹ ಷೌ ಫೆ 


ಕರ: Elementary Education in India - District Report Cards : 2016-17, Vol. 1. Published by 
the National Institute of Educational Planning and Administration, New Delhi 


ಸರ್ವ ಶಿಕ್ಷಣ ಅಭಿಯಾನ ಜಾರಿಗೊಂಡ ಮೇಲೆ ಪ್ರತಿ ಕಲೋಮೀಟರ್‌ಗೆ ಒಂದರಂತೆ ಪ್ರಾಥಮಿಕ 
ಶಾಲೆಗಳನ್ನು ಸ್ಥಾಪಿಸಿ ಪ್ರವೇಶಾವಕಾಶ ಹೆಚ್ಚಿಸಿದ ಪರಿಣಾಮವಾಗಿ ಈಶಾನ್ಯ ಕರ್ನಾಟಕದ ಜಿಲ್ಲೆಗಳಲ್ಲಿ 
ಶೇ. 30 ರಿಂದ 35ರಷ್ಟು ಶಾಲೆಗಳನ್ನು ಹೊಸದಾಗಿ ಪ್ರಾರಂಭಿಸಿರುವುದು ಶ್ಲಾಘನೀಯ ಸಾಧನೆ. ಈ 
ಶಾಲೆಗಳಲ್ಲಿ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸುವುದೂ ಮುಖ್ಯವಾಗುತ್ತದೆ. 


ಕೋಷ್ಟಕ 3 


ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ 
ಪ್ರಾಥಮಿಕ ಹಂತದ ಬೋಧನಾ ಮಾಧ್ಯಮ 
ದೇಶ ಬೋಧನಾ ಮಾಧ್ಯಮ 
ಚೀನಾ ಮ್ಯಾಂಡೇರಿನ್‌ 
. [ನಾ el ದ ಭ್‌ ಮ 


(ಶಾಲೆಗಳು ಬೋಧನಾ ಮಾಧ್ಯಮವನ್ನು 
ಆಯ್ಕೆ ಮಾಡಿಕೊಳ್ಳುತ್ತವೆ) 


ಆಕರ: ಆಯಾ ದೇಶಗಳ ಸರ್ಕಾರಿ ಮತ್ತು ಇತರೆ ಜಾಲತಾಣಗಳಿಂದ ಮಾಹಿತಿಯನ್ನು 
ತೆಗೆದುಕೊಳ್ಳಲಾಗಿದೆ. 


11ನೇ ಏಪ್ರಿಲ್‌ 2015 - ಮಿಷಿಗನ್‌ನ 
ಥೊರ್ನ್ಯಾಪಲ್‌ ಕೆಲಾಗ್‌ ಸ್ಕೂಲ್‌ ಡಿಸ್ತಿಕ್ಸ್‌ 
ಸಾತ ಕಿರಿಯ ಪ್ರಾಥಮಿಕ ಹಂತದ 
ತರಗತಿ ವೀಕ್ಷಣೆಯ ಸಂದರ್ಭದಲ್ಲಿ 
ತೆಗೆದ ಚಿತ್ತ ಈ ಹಂತದಲ್ಲಿ ಶಾಲೆ 
ಮತ್ತು ಕಲಿಕೆಯೆಂಬುದು ಎಷ್ಟು 
ತ್ರಾಸದಾಯಕವಾಗಿರುತ್ತದೆ ಹಾಗೂ 
ಅದನ್ನು ಸಂತಸದಾಯಕವಾಗಿಸಲು 
ಶಿಕ್ಷಕರು. ಪೋಷಕರ ಪಾತ್ರ ಎಷ್ಟು 
ಮಹತ್ನದ್ದು ಎಂಬುದನ್ನು ಮಕ್ಕಳ 

ಈ ಸ್ವಚ್ಛಂದವಾದ ಬರಹಗಳು 
ಸೂಚಿಸುತ್ತಿರುವಂತಿವೆ. 


[7 Ay y SK¥1 ಎ 
[ee ಟ್ರ | 
I - Ju — 
pS ws \ ಸಾ A ೩ 


~ p 


15ನೇ ಏಪ್ರಿಲ್‌ 2015 - ಮಿಷಿಗನ್‌ನ ಬೆನೆಟ್‌ ವುಡ್ಸ್‌ ಪ್ರಾಥ 
ಸಂದರ್ಭದಲ್ಲಿ ಕಂಡ ಶಾಲೆಯ ವಾಚನಾಲಯದ ಚಿತ್ರ ಪುಸ್ತಕಗಳ ಆಯ್ಕೆ ಮತ್ತು 
ಜೋಡಣೆ, ಆಸನಗಳ ವ್ಯವಸ್ಥೆ ಇವು ಮಕ್ಕಳನ್ನು ಈ ಸ್ಥಳಕ್ಕೆ ಆಹ್ನಾನಿಸುವಂತಿವೆ. 


| 11ನೇ ಏಪ್ರಿಲ್‌ 2015 - ಮಿಷಿಗನ್‌ ಸ್ಟೇಟ್‌ ಯೂನಿವರ್ಸಿಟಿಯ ಕ್ಯಾಂಪಸ್‌ ಭೇಟಿ 
ಸಂದರ್ಭದ ಚಿತ್ರ ನಮ್ಮ ಭೇಟಿಯನ್ನು ಸಂಯೋಜಿಸಿದ ಎಂ.ಎಸ್‌.ಯು ನ ಇನೀಸ್‌ 
ಬರ್ಜಿನಾ ಪಿಚರ್‌, ನನ್ನ ಸಹೋದ್ಯೋಗಿಗಳಾದ ಅಂಕುರ್‌ ಮದನ್‌, ಅರುಣ್‌ ನಾಯಕ್‌, 


